ಕರ್ನಾಟಕ ವಿಧಾನಸಭೆ 
ಹದಿನಾಲ್ಲನೇ ವಿಧಾನಸಭೆ 
(ಮೊದಲನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾಂಕ 12ನೇ ಜೂನ್‌. ೨೦13 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


1 ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು | 


ಕಾರ್ಯದರ್ಶಿಯವರು:-- 


ಅ) 13ನೇ ವಿಧಾನಸಭೆಯ ಸ್ಥಳೀಯ ಸ೦ಸ್ಥೆಗಳ ಮತ್ತು ಪಂಚಾಯತ್‌ ರಾಜ್‌ ಸಂಸ್ಥೆಗಳ 
ಸಮಿತಿಯ ಎರಡನೇ ವರದಿಯನ್ನು ಸಭೆಯ ಮುಂದಿಡುವುದು. 


ಆ) (ಸದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೂರನೇ ಹಾಗೂ ನಾಲ್ಕನೇ 


ಪಟ್ಟೆಯ ರೀತ್ಯಾ). 
ಫ 2. ಶಾಸನ ರಚನೆ | 


ವಿಧೇಯಕವನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


ಕರ್ನಾಟಕ ಪಂಚಾಯತ್‌ ರಾಜ್‌ (ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಎಚ್‌. ಕೆ. ಪಾಟೀಲ್‌ ( ಗ್ರಾಮೀಣಾಜವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಪಂಚಾಯತ್‌ ರಾಜ್‌ (ತಿದ್ದುಪಡಿ) 
ವಿಧೇಯಕವನ್ನು ಪಯರ್ಯಾಲೋಚಿಸಬೇಕೆಂದು ಸೂಚಿಸುವುದು: 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ€., 


3. ಘನತೆವೆತ್ತ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ 
ವಂದನಾರ್ಪಣಾ ಪ್ರಸ್ತಾವ 


ಶ್ರೀ ಬಸವರಾಜ ರಾಯರೆಡ್ಡಿ, ಅವರು ದಿನಾ೦ಕ: ೦4ನೇ ಜೂನ್‌, 2೦13ರಂದು 
ಸೂಚಿಸಿದ ಕೆಳಕಂಡ ಪ್ರಸ್ತಾವದ ಮೇಲೆ ನಡೆದ ಚರ್ಚೆಗೆ ಸರ್ಕಾರದಿಂದ ಉತ್ತರ. 


“೦೦13ರ ಜೂನ್‌, 3ರಂದು ವಿಧಾನಮಂಡಲದ ಉಭಯ ಸದನಗಳ 
ಸದಸ್ಯರನ್ನುದ್ದೇಶಿಸಿ ದಯಪಾಅಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ 
ವಿಧಾನಸಭೆಯ ಸದಸ್ಯರಾದ ನಾವು ಘನತೆವೆತ್ತ ರಾಜ್ಯಪಾಲರಿಗೆ 
ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ” 


4. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಕೆ.ಆರ್‌. ರಮೇಶ್‌ಕುಮಾರ್‌, ಎನ್‌.ಹೆಚ್‌. ಶಿವಶಂಕರರೆಡ್ಡಿ. 
ಎಂ. ರಾಜಣ್ಣ, ಜ.ಕೆ. ಕೃಷ್ಣಾರೆಡ್ಡಿ. ಕೆ.ಎಸ್‌. ಮಂಜುನಾಥಗೌಡ, ಜ. ಮಂಜುನಾಥ ಹಾಗೂ 
ಇತರರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಲ್ಲೆಗಳಲ್ಲ ಕುಡಿಯುವ ನೀರಿನ ಸಮಸ್ಯೆ 
ಮತ್ತು ಕುಸಿಯುತ್ತಿರುವ ಅ೦ರ್ತಜಲ ಹಾಗೂ ಇದರ ನಿವಾರಣೆಗಾಗಿ ಹಮ್ಮಿಕೊಳ್ಳಬೇಕಾದ 
“ಶಾಶ್ವತ ನೀರಾವರಿ" ಯೋಜನೆ ವಿಚಾರದಲ್ಲ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ. 


2. ಶ್ರೀಯುತರುಗಳಾದ ಕೆ.ಶಿವಮೂರ್ತಿ. ಕ್ಯಾತಸಂದ್ರ ಎನ್‌. ರಾಜಣ್ಣ ಮತ್ತು 
ಜ. ರಾಮಕೃಷ್ಣ, ಅವರುಗಳು ರಾಜ್ಯದಲ್ಲರುವ ಕಂದಾಯ ರಹಿತ ಗ್ರಾಮಗಳನ್ನು ಕಂದಾಯ 
ಗ್ರಾಮಗಳನ್ನಾಗಿ ಪರಿವರ್ತನೆ. ಮಾಡುವುದು ಹಾಗೂ ಯೋಜನಾ ಆಯೋಗದಿಂದ 
ನೇರವಾಗಿ ಹಣ ತೊಡಗಿಸುವ ಕಂದಾಯ ರಹಿತ ಗ್ರಾಮಗಳಗೆ ಗ್ರಾಮ ಸಭೆ ನಡೆಸಲು 
ಮೂಲಭೂತ ಸೌಲಭ್ಯ ದೊರಕಿಸುವ ವಿಚಾರದಲ್ಲಿ ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


3. ಶ್ರೀಯುತರುಗಳಾದ ಕೆ.ಜಿ... ಬೋಪಯ್ಯ. ಎಂ.ಸಿ. ಅಪ್ಪಚ್ಚು ರಂಜನ್‌, 
ಯು.ಬ. ಬಣಕಾರ್‌, ಗೋವಿಂದ ಎಂ. ಕಾರಜೋಳ ಅವರುಗಳು ರಾಜ್ಯ ಸರ್ಕಾರದಿಂದ 
ಮಂಜೂರಾಗಿದ್ದ ಮೊರಾರ್ಜ, ಕಿತ್ತೂರುರಾಣಿ ಚೆನ್ನಮ್ಮ ಮತ್ತು ವಾಜಪೇಯಿ ವಸತಿ ನಿಲಯ 
ಶಾಲೆಗಳನ್ನು ಮುಚ್ಚಲು ಆದೇಶವಾಗಿರುವುದರಿ೦ದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು 
ಹಿ೦ದುಳದ ವರ್ಗದವರಿಗೆ ತೊ೦ದರೆಯುಂಟಾಗಿರುವ ವಿಚಾರದಲ್ಲಿ ನೀಡಿರುವ ಸೂಚನೆಯ 
ಬಗೆ ಚರ್ಚೆ. 


4. ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ, ಜ. ಶ್ರೀರಾಮುಲು ಮತ್ತು 
ಯು.ಬ ಬಣಕಾರ್‌ ಅವರುಗಳು ಯಶಸ್ವಿನಿ ಯೋಜನೆಯನ್ನು ವಾಜಪೇಯಿ 
ಆರೋಗ್ಯ ಶ್ರೀ ಯೋಜನೆಯೊಂದಿಗೆ ಸಂಯೋಜನೆ ಮಾಡಿರುವುದರಿಂದ ಸಾಮಾನ್ಯ 
ವರ್ಗದವರಿಗೆ ಮತ್ತು ರೈತರಿಗೆ ಉ೦ಟಾಗಿರುವ ಅನಾನುಕೂಲತೆ ಕುರಿತು ನೀಡಿರುವ 
ಸೂಚನೆಯ ಬಗ್ಗೆ ಚರ್ಚೆ. 

ಪು.ತಿ.ನೋ.. 


—G-— 


೮. ಶ್ರೀಯುತರುಗಳಾದ ಎ೦.ಟ. ಕೃಷ್ಣಪ್ಪ. ಹೆಚ್‌. ಎಸ್‌. ಶಿವಶಂಕರ್‌. ಜ.ಜ.ನಿಂಗಯ್ಯ, 
ಮಾನಪ್ಪ ವಜ್ಜಲ, ಹೆಚ್‌.ಸಿ. ಬಾಲಕೃಷ್ಣ ಹಾಗೂ ಇತರರು ರಾಜ್ಯದಲ್ಲಿ ಅಕ್ರಮ ಮರಳು 
ಗಣಿಗಾರಿಕೆ ನಡೆಯುತ್ತಿರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ. ನಷ್ಟ ಉಂಬಾಗುತ್ತಿರುವ 
ವಿಚಾರದಲ್ಲ ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


6. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಸಿ.ಬ. ಸುರೇಶ್‌ ಬಾಬು, 
ಕೆ.ಎಂ. ಶಿವಅಂಗೇಗೌಡ, ಮತ್ತು ಎಸ್‌. ಭೀಮಾನಾಯಕ ಅವರುಗಳು ರಾಜ್ಯದ 
ಚಿಕ್ಕನಾಯಕನಹಳ್ಳ-ತಿಪಟೂರ-ಗ೦ಡಸಿ-ದುದ್ದ ರಸ್ತೆ ನಿರ್ಮಾಣ ಕಾರ್ಯ 
ಸ್ಥಗಿತಗೊ೦ಡಿರುವುದರಿ೦ದ ಉಂಬಾಗಿರುವ ತೊಂದರೆಯ ವಿಚಾರದ ನೀಡಿರುವ 
ಸೂಚನೆಯ ಬಣ್ಣೆ ಚರ್ಚೆ. 


7; ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ. ಸಿ.ಅ.ಸುರೇಶ್‌ಬಾಖು, 
ಹೆಚ್‌.ಸಿ. ಬಾಲಕೃಷ್ಣ, ಡಿ.ಸಿ. ತಮ್ಮಣ್ಣ ಹಾಗೂ ಇತರರು ಕುಣಿಗಲ್‌ ತಾಲ್ಲೂಕಿನ 
ಲೋಕೋಪಯೋಗಿ ಇಲಾಖೆಯ ಉಪ ವಿಭಾಗದಿಂದ ಮರಳು ವಿಲೇವಾರಿಯಲ್ಲಿ ಅಕ್ರಮ 
ನಡೆದಿರುವ ವಿಚಾರದಲ್ಲ ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


8. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಡಿ. ರೇವಣ್ಣ. 
ಎನ್‌. ಚಲುವರಾಯಸ್ವಾಮಿ. ಡಿ. ನಾಗರಾಜಯ್ಯ, ಎಸ್‌. ಭೀಮನಾಯಕ, ವೈ.ಎಸ್‌.ವಿ. ದತ್ತ 
ಹಾಗೂ ಇತರರು ಹಾಸನ ಜಲ್ಲೆಯ ಎ.ಪಿ.ಎಂ.ಸಿ ಮಾರುಕಟ್ಟೆಯಲ್ಲ ಕಳಪೆ ಮಟ್ಟದ 
ಆಲೂಗಡ್ಡೆ ಜೀಜವನ್ನು ರೈತರಿಗೆ ವಿತರಿಸಿರುವುದರ ವಿಚಾರದಲ್ಲ ನೀಡಿರುವ ಸೂಚನೆಯ 
ಬಗ್ಗೆ ಚರ್ಚೆ. 


ಪಿ.ಓಂಪ್ರಕಾಶ 
ಕಾರ್ಯಪದರ್ಶಿ 


(www.kar.nic.in/kla) 


Raj] N 
Kus ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಭಾಸ 


